ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 22-03-2021 ಪುಶ್ನೆ ಸ೦ಖ್ಯೆ: 249(1741) 

ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಅಡಗೂರ್‌ ಹೆಚ್‌. ವಿಶ್ವನಾಥ್‌ (ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 22-03-2021 

ಉಪ ಮುಖ್ಯಮಂತಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು 


ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ, ಕೌಶಲ್ಯಬಿವೃದ್ದಿ, 
ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರು 


ಉತ್ತರಿಸುವ ಸಚಿವರು: 


ವಿಷಯ : ರಾಜ್ಯದ ವಿಶ್ವವಿದ್ಯಾನಿಲಯದ ಅಕ್ರಮ ಡಾಕ್ಕರೇಟ್‌ ಪಡೆದಿರುವ ಬಗ್ಗೆ ತನಿಖೆ ನಡೆಸುವ ಕುರಿತು 


(ಅ) ರಾಜ್ಯದಲ್ಲಿರುವ ವಿಶ್ವವಿದ್ಯಾನಿಲಯಗಳಿ೦ದ ಅಕ್ರಮವಾಗಿ ಗೌರವ ಡಾಕ್ಕರೇಟ್‌ 
ನೀಡುತಿರುವ ಬಗ್ಗೆ ಸರ್ಕಾರಕ್ಕೆ ದೂರು ಬಂದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಕಳೆದ 
ಅಧಿವೇಶನದ ಅವಧಿಯಲ್ಲಿ ಮೇಲ್ಮನೆಯಲ್ಲಿ ಉನ್ನತ ಶಿಕ್ಷಣ ಸಚಿವರು ಭರವಸೆ ನೀಡಿರುವುದು 
ನಿಜವಲ್ಲವೇ; 


(ಆ) ಹಾಗಿದ್ದಲ್ಲಿ ಅಕ್ರಮವಾಗಿ ರಾಜ್ಯಪಾಲರ ಸುತ್ತೋಲೆಯನ್ನು ಕಡೆಗಣಿಸಿ ಅಲಯನ್ಸ್‌ 
ವಿಶ್ವಬಿದ್ಯಾನಿಲಯದಿಂ೦ದ ಮಾನ್ಯ ರಾಜ್ಯಪಾಲರಿಂದ ಗೌರವ ಡಾಕ್ಕರೇಟ್‌ ಪಡೆದಿರುವ 
ಪ್ರಕರಣದ ಬಗ್ಗೆ ಸರ್ಕಾರಕ್ಕೆ ದೂರು ಬಂದಿದ್ದು, ಈ ದೂರಿನ ಕುರಿತು ಕರ್ನಾಟಿಕ ಉನ್ನತ 
ಶಿಕ್ಷಣ ಪರಿಷತ್ತಿನ ಅಭಿಪ್ರಾಯ ಕೋರಲಾಗಿತ್ತೆ; ಹಾಗಾದಲ್ಲಿ ಈ ಬಗ್ಗೆ ಸದರಿ ಪರಿಷತ್‌ 
ನೀಡಿರುವ ಅಬಿಪ್ರಾಯ/ವರದಿಗಳೇನು; 


(ಇ) ಈ ಶಿಫಾರಸ್ಥಿನನ್ನಯ ಪ್ರಕರಣದ ಕುರಿತು ಸೂಕ್ತ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಲು 
ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು; ಒಂದು ವರ್ಷದಿಂದ ಸರ್ಕಾರ ಸದರಿ ದೂರಿನ ಕುರಿತು 
ಉನ್ನತ ಶಿಕ್ಷಣ ಪರಿಷತ್‌ನಿಂದ ವರದಿ ಪಡೆದಿದ್ದು ವರದಿಯಲ್ಲಿ ಈ ಆರೋಪವು 
ಗುರುತರವಾಗಿರುವುದರಿಂದ ಸರ್ಕಾರದ ಹಂತದಲ್ಲಿ ಸೂಕ್ತ ತನಿಖಾ ಸಂಸ್ಥೆಯಿಂದ ತನಿಖೆ 
ನಡೆಸಿ ಕಮಕ್ಕ ಗೊಳ್ಳಲು ಶಿಫಾರಸ್ಸು ಮಾಡಿದಾಗ್ಯೂ ಸರ್ಕಾರ ಕ್ರಮ ಕೈಗೊಳ್ಳದಿರಲು 
ಕಾರಣಗಳೇನು; ಹಾಗೂ ಮುಂದೆ ಕೈಗೊಳ್ಳಲಿರುವ ಕ್ರಮಗಳೇನು; 


(ಈ) ಸದರಿ ಪ್ರಕರಣದಲ್ಲಿ ಉನ್ನತ ಶಿಕಣ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿ 
ಪ್ರಕರಣವನ್ನು ಮುಚ್ಚಿ ಹಾಕಲು ಪ್ರಯತ್ನಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿರುತ್ತದೆಯೇ; ಹಾಗಿದ್ದಲ್ಲಿ ಅಂತಹವರ ವಿರುದ್ದ ಸರ್ಕಾರ ಕೈಗೊಂಡ ಕ್ರಮಗಳೇನು? 


